S 


ಕರ್ನಾಟಕ ರಾಜ್ಯಪತ್ರ 


. 


.. 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೪೭ | ಬೆಂಗಳೂರು, ಗುರುವಾರ, ಸೆಪ್ಟೆಂಬರ್ ೧೩ , ೨೦೧೨ ( ಭಾದ್ರಪದ ೨೨, ಶಕ ವರ್ಷ ೧೯೩೪) | ಸಂಚಿಕೆ ೩೭ 


ಭಾಗ - ೨ 


ನೇಮಕಗಳು, ಸ್ಥಳ ನೇಮಕಗಳು, ವರ್ಗಾವಣೆಗಳು, ರಜೆ ಮತ್ತು ಅಧಿಕಾರಗಳು, 
ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆಗಳು 

ಒಳಾಡಳಿತ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಒಣ 368 ಪಿಪಿಇ 2012 , ಬೆಂಗಳೂರು, ದಿನಾಂಕ : 26 - 7 - 2012 


ದಂಡ ಪ್ರಕ್ರಿಯಾ ಸಂಹಿತೆ (1978ರ ತಿದ್ದುಪಡಿ ಅಧಿನಿಯಮ) ಮೂಲಕ ತಿದ್ದುಪಡಿಯಾದಂತೆ ದಂಡ ಪ್ರಕ್ರಿಯಾ ಸಂಹಿತೆ 1973ರ 
(1974ರ ಕೇಂದ್ರ ಅಧಿನಿಯಮ ಸಂಖ್ಯೆ 2) ಕಲಂ : 24ರ ಉಪ ಕಲಂ (8) ಮತ್ತು ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ 
ಷರತ್ತುಗಳು ) ನಿಯಮಾವಳಿ 1977ರ ನಿಯಮ 30ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸುತ್ತಾ, ಬೆಂಗಳೂರು 
ವಿಲೇವಾರಿ ನ್ಯಾಯಾಲಯದ ಎಸ್ .ಸಿ. ಸಂಖ್ಯೆ : 427/ 2011ರ ಪ್ರಕರಣದಲ್ಲಿ ಸರ್ಕಾರದ ಪರವಾಗಿ ಹಾಜರಾಗಲು ಮತ್ತು ಪ್ರಕರಣವನ್ನು ನಡೆಸಲು ಶ್ರೀಮತಿ 
ಆರ್. ಎಸ್. ಜಯಶ್ರೀ , ವಕೀಲರು , ನಂ . 42/3 -1, 1ನೇ ಮುಖ್ಯ ರಸ್ತೆ, ಪ್ರಾಪ್ತಿ, ಅತ್ತಿಗುಪ್ಪೆ, ವಿಜಯನಗರ 2ನೇ ಹಂತ, ಬೆಂಗಳೂರು- 560040 ಇವರನ್ನು 
ವಿಶೇಷ ಸರ್ಕಾರಿ ಅಭಿಯೋಜಕರಾಗಿ ಮುಂದಿನ ಆದೇಶದವರೆಗೆ ನೇಮಿಸಲಾಗಿದೆ. 


ವಿಶೇಷ ಸರ್ಕಾರಿ ಅಭಿಯೋಜಕರ ಸಂಭಾವನೆ / ವೆಚ್ಚವನ್ನು ಅರ್ಜಿದಾರರಾದ ಶ್ರೀ ಇ . ದೀಪಕ್ ಬಿನ್ ಈಶ್ವರ್‌, ನಂ . 923, 5ನೇ ಕ್ರಾಸ್ , 
ವಿಜಯಾ ಬ್ಯಾಂಕ್ ಲೇಔಟ್ , ಬನ್ನೇರಘಟ್ಟ ರೋಡ್, ಬೆಂಗಳೂರು- 560076 ಇವರೇ ಭರಿಸತಕ್ಕದ್ದು . 


ಪಿ . ಆರ್ . 1137 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಹೆಚ್ .ಕೆ. ನಿಂಗಪ್ಪ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಒಳಾಡಳಿತ ಇಲಾಖೆ (ಪೊಲೀಸ್ ಸೇವೆಗಳು - ಬಿ೨). 
HIGH COURT OF KARNATAKA 

NOTIFICATION 
No . GOB(I) 4 ( 3)/ 2012, Bangalore, Dated : 29TH JUNE, 2012, 


The Presiding Officer of JMFC -11 Court, Hubli is concurrently appointed as the Presiding Officer of the court of Civil Judge 
and JMFC., Kalghatgi (Vacant Court), with immediate effect and until further orders . 


By Order of the High Court 

P . KRISHNA BHAT 
REGISTRAR GENERAL 


P . R . 1138 


( ೭೦೧) 


೭೦೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೩ , ೨೦೧೨ 


ಭಾಗ- ೨ 


HIGH COURT OF KARNATAKA 

NOTIFICATION 
No . RSB : 81 ( 2)/ 2012 , Bangalore, Dated : 28TH JUNE 2012 . 


In pursuance of the High Court Notification No. GOB(I) 175/ 2006 dated 28-5-2012 the cases C . C.No. 2055/2011 , 
S. C. No . 3990/2012 , C. C. No . 1419/2011 pending on the file of | Addl. Civil Judge and JMFC ., Tumkur and S . C. No. 3283/2011 
pending on the file of || Addl. Senior Civil Judge and JMFC ., Tumkur, are hereby transferred to the file of the Prl. District 
and Sessions Judge, Bangalore Rural District , Bangalore for trial and disposal in accordance with law . 


By Order of the High Court 

P . KRISHNA BHAT 
REGISTRAR GENERAL 


P . R . 1139 


HIGH COURT OF KARNATAKA 

NOTIFICATION 
No. RSB : 81(4)/2012, Bangalore, Dated : 29TH JUNE , 2012. 


In pursuance of the High Court Notification No. GOB (1) 175 /2006 dated 28 -5 -2012 the cases PSC No. 169/2011 , 
C .C.No. 936/ 2011, C .C.No. 970/2011 and C .No. 560/2010 pending on the file of Civil Judge and JMFC ., Nelamangala and 
S .C.No. 303/2011 pending on the file of Fast Track Court, Doddaballapur, are hereby transferred to the file of the Prl. District 
and Sessions Judge , Bangalore Rural District, Bangalore for trial and disposal in accordance with law . 


By Order of the High Court 

P . KRISHNA BHAT 
REGISTRAR GENERAL 


P . R . 1140 


ಕಂದಾಯ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಕಂಇ 39 ಎಟಿಎಸ್ 2012, ಬೆಂಗಳೂರು, ದಿನಾಂಕ : 10 - 7 - 2012 


2 . 


| 


ಕಂದಾಯ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ತಹಶೀಲ್ದಾರ್‌ ವೃಂದದ ಈ ಕೆಳಕಂಡ ಅಧಿಕಾರಿಗಳನ್ನು ಸಾರ್ವಜನಿಕ / 
ಆಡಳಿತ ಹಿತದೃಷ್ಟಿಯಿಂದ ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ ಸ್ಥಳಕ್ಕೆ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ 
ವರ್ಗಾಯಿಸಿ ಆದೇಶಿಸಿದೆ. 
ಕ್ರ ಸಂಖ್ಯೆ | ತಹಶೀಲ್ದಾರರ ಹೆಸರು ಮತ್ತು ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವ ಸ್ಥಳ 

ವರ್ಗಾಯಿಸಿ ನೇಮಿಸಿದ ಸ್ಥಳ 
1. ಶ್ರೀ ಮೇತ್ರಿ, ತಹಶೀಲ್ದಾರ್‌, ಇಂಡಿ, ( ಪ್ರಸ್ತುತ ವರ್ಗಾವಣೆ 

ತಹಶೀಲ್ದಾರ್‌, ಇಂಡಿ ಇಲ್ಲಿಯೇ ಮುಂದುವರೆಸುವುದು 
ಆದೇಶದಲ್ಲಿರುವವರು ) 
ಡಾ || ಬಿ . ಆರ್. ದಯಾನಂದ, ಚುನಾವಣಾ ತಹಶೀಲ್ದಾರ್‌, 

ತಹಶೀಲ್ದಾರ್‌, ಹಾಸನ - ಖಾಲಿ ಹುದ್ದೆ 
ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿಯವರ ಕಛೇರಿ 
ಶ್ರೀ ಟಿ. ಎ . ಹನುಮಂತರಾಯ, ತಹಶೀಲ್ದಾರ್‌, ಬಾಗೇಪಲ್ಲಿ, 

ಶ್ರೀ ಅಮರೇಶ್, ತಹಶೀಲ್ದಾರ್, ಮಾಲೂರು ತಾಲ್ಲೂಕು 
ಚಿಕ್ಕಬಳ್ಳಾಪುರ ಜಿಲ್ಲೆ 

ಕೋಲಾರ ಜಿಲ್ಲೆ ಇವರ ಜಾಗಕ್ಕೆ 
2. ಸ್ವಂತ ಕೋರಿಕೆ ಮೇಲೆ ವರ್ಗಾವಣೆಗೊಂಡಿರುವವರು ಸೇರುವಿಕೆ ಕಾಲ, ವರ್ಗಾವಣೆ ಹಾಗೂ ಇನ್ನಿತರೆ ಯಾವುದೇ ಭತ್ಯೆಗಳಿಗೆ 
ಅರ್ಹರಿರುವುದಿಲ್ಲ. ಉಳಿದ ವರ್ಗಾವಣೆಯು ಸಾರ್ವಜನಿಕ ಹಿತದೃಷ್ಟಿಯ ವರ್ಗಾವಣೆಯಾಗಿರುವುದರಿಂದ ನಿಯಮಾನುಸಾರ ಸೇರುವಿಕೆ ಕಾಲ ಹಾಗೂ 
ವರ್ಗಾವಣೆ ಭತ್ಯೆಗೆ ಅರ್ಹರಿರುತ್ತಾರೆ. ವರ್ಗಾವಣೆಯಾಗಿರುವ ಅಧಿಕಾರಿಗಳು ಕರ್ತವ್ಯದಿಂದ ಬಿಡುಗಡೆ ಹೊಂದಿ ವರ್ಗಾವಣೆಗೊಂಡ ಸ್ಥಳದಲ್ಲಿ ಕೂಡಲೇ 
ಕರ್ತವ್ಯಕ್ಕೆ ಹಾಜರಾಗತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಬಿ. ವಿ . ರಾಮಲಿಂಗಯ್ಯ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 1141 

ಕಂದಾಯ ಇಲಾಖೆ (ಸೇವೆಗಳು -3). 


ಭಾಗ - ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೩ , ೨೦೧೨ 


೭೦೩ 


ಕಂದಾಯ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ : ಕಂಇ 39 ಎಟಿಎಸ್ 2012, ಬೆಂಗಳೂರು, ದಿನಾಂಕ : 7 -7 - 2012 
ಕಂದಾಯ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ತಹಶೀಲ್ದಾರ್‌ ವೃಂದದ ಈ ಕೆಳಕಂಡ ಅಧಿಕಾರಿಗಳನ್ನು ಸಾರ್ವಜನಿಕ / 
ಆಡಳಿತ ಹಿತದೃಷ್ಟಿಯಿಂದ ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ ಸ್ಥಳಕ್ಕೆ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ 
ವರ್ಗಾಯಿಸಿ ಆದೇಶಿಸಿದೆ. 


ವರ್ಗಾಯಿಸಿ ನೇಮಿಸಿದ ಸ್ಥಳ 


ಕ್ರ ಸಂಖ್ಯೆ 

1. 


ತಹಶೀಲ್ದಾರರ ಹೆಸರು ಮತ್ತು ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವ ಸ್ಥಳ 
ಶ್ರೀ ಪರಮೇಶ್ವರ ಕಲ್ಲಯ್ಯಾ ತಹಶೀಲ್ದಾರ್‌, (ಸ್ಥಳ ನಿರೀಕ್ಷಣೆಯಲ್ಲಿ) 


ತಹಶೀಲ್ದಾರ್‌, ಅಳಂದ - ಖಾಲಿ ಹುದ್ದೆಗೆ 


ಶ್ರೀಮತಿ ಪಿ. ಎಂ . ನಂದಿನಿ , ಮುನಿಸಿಪಲ್ ತಹಶೀಲ್ದಾರ್‌, 

ಸಹಾಯಕ ಕಾರ್ಯದರ್ಶಿ - ಮೈಸೂರು ನಗರಾಭಿವೃದ್ಧಿ 
ಜಿಲ್ಲಾಧಿಕಾರಿಯವರ ಕಛೇರಿ, ಮಂಡ್ಯ 

ಪ್ರಾಧಿಕಾರ, ಮೈಸೂರು 
ಶ್ರೀ ಹೆಚ್. ನಂಜಯ್ಯ , ಸಹಾಯಕ ಲೆಕ್ಕಪರಿಶೋಧನಾಧಿಕಾರಿ , ತಹಶೀಲ್ದಾರ್‌, ಮುಳಬಾಗಿಲು- ಇಲ್ಲಿ ಶ್ರೀ ಜಯಮಾದವ 
ತಹಶೀಲ್ದಾರ್‌, ಎ .ಆರ್. ಶಾಖೆ (ಕಂದಾಯ ಸಚಿವಾಲಯ) ಇವರ ಸ್ಥಳಕ್ಕೆ 
ಶ್ರೀ ಜಯಮಾಧವ, ತಹಶೀಲ್ದಾರ್‌, ಮುಳಬಾಗಿಲು 

ವಿಶೇಷ ತಹಶೀಲ್ದಾರ್‌, ಕೆ. ಜಿ .ಎಫ್, ಕೋಲಾರ ಜಿಲ್ಲೆ 
5. ಶ್ರೀ ಕೆ. ನಿರ್ಮಲಾ ದೇವಿ, ತಹಶೀಲ್ದಾರ್‌, ಮಂಗಳೂರು ತಾಲ್ಲೂಕು, ಚುನಾವಣಾ ತಹಶೀಲ್ದಾರ್, ಜಿಲ್ಲಾಧಿಕಾರಿಯವರ ಕಛೇರಿ, 
ದಕ್ಷಿಣ ಕನ್ನಡ ಜಿಲ್ಲೆ 

ದಕ್ಷಿಣ ಕನ್ನಡ - ಇಲ್ಲಿ ಶ್ರೀ ಎಂ . ಗೋಪಾಲ ಇವರ 

ನಿವೃತ್ತಿಯಿಂದ ತೆರವಾಗಿರುವ ಹುದ್ದೆಗೆ 
6. ಶ್ರೀ ಎಂ .ಆರ್. ಸತ್ಯನಾರಾಯಣ ರಾವ್, 

ತಹಶೀಲ್ದಾರ್‌ ಗ್ರೇಡ್- 2 , ಪಿರಿಯಾಪಟ್ಟಣ ತಾಲ್ಲೂಕು, 
ತಹಶೀಲ್ದಾರ್‌ ಗ್ರೇಡ್ - 2, ಗುಬ್ಬಿ ತಾಲ್ಲೂಕು 

ಮೈಸೂರು- ಇಲ್ಲಿ ಖಾಲಿ ಹುದ್ದೆಗೆ 
7. | ಶ್ರೀ ಮಹದೇವಪ್ಪ ಸಾಸನೂರ, ತಹಶೀಲ್ದಾರ್ , ಗುಲ್ಬರ್ಗಾ ವಿಶೇಷ ತಹಶೀಲ್ದಾರ್‌, ನಿಡಗುಂದಿ , ಬಸವನ ಬಾಗೇವಾಡಿ 

ತಾಲ್ಲೂಕು 
8. ಡಾ | ಎಂ . ದಾಸೇಗೌಡ, ತಹಶೀಲ್ದಾರ್‌, ( ಸ್ಥಳ ನಿರೀಕ್ಷಣೆಯಲ್ಲಿ) ಕಛೇರಿ ಸಹಾಯಕರು, ಮಂಡ್ಯ ಜಿಲ್ಲಾಧಿಕಾರಿಯವರ ಕಛೇರಿ 
9. ಶ್ರೀ ಜಿ.ಎಲ್. ಮೇತ್ರಿ, ತಹಶೀಲ್ದಾರ್‌ ಇಂಡಿ 

ತಹಶೀಲ್ದಾರ್‌, ಜಮಖಂಡಿ- ಇಲ್ಲಿ ಶ್ರೀ ಸಿದ್ದು ಹಲ್ಗೊಳ್ಳಿ 

ಇವರ ಸ್ಥಾನಕ್ಕೆ 
10 . ಶ್ರೀ ಸಿದ್ದು ಹಲ್ಗೊಳ್ಳಿ, ತಹಶೀಲ್ದಾರ್‌, ಜಮಖಂಡಿ 

ಶ್ರೀ ಜಿ.ಎಲ್ . ಮೇತ್ರಿ, ತಹಶೀಲ್ದಾರ್, ಇಂಡಿ, ಇವರ 

ವರ್ಗಾವಣೆಯಿಂದ ತೆರವಾಗುವ ಸ್ಥಳಕ್ಕೆ 
11 . | ಶ್ರೀ ಮಥಾಯಿ , ತಹಶೀಲ್ದಾರ್‌, ( ವರ್ಗಾವಣೆ ಆದೇಶದಲ್ಲಿರುವವರು) ತಹಶೀಲ್ದಾರ್‌, ವಿಶೇಷ ಭೂಸ್ವಾಧೀನಾಧಿಕಾರಿಯವರ ಕಛೇರಿ, 

ಎನ್. ಹೆಚ್. ಎ . ಐ. ಹೊಸಪೇಟೆ 
ಶ್ರೀ ನಂಜುಂಡೇಗೌಡ, ತಹಶೀಲ್ದಾರ್‌, ಕೆ.ಆರ್. ನಗರ , ಮೈಸೂರು ತಹಶೀಲ್ದಾರ್‌, ವಿಶೇಷ ಭೂಸ್ವಾಧೀನಾಧಿಕಾರಿಯವರ ಕಛೇರಿ, 
ಜಿಲ್ಲೆ 

ಎನ್. ಹೆಚ್. ಎ . ಐ. ಹಾಸನ 
| ಶ್ರೀ ನಟೇಶ್, ಆಪ್ತ ಕಾರ್ಯದರ್ಶಿ , ಅಧ್ಯಕ್ಷರು, ಕರ್ನಾಟಕ ಆಹಾರ ತಹಶೀಲ್ದಾರ್‌, ಕೆ. ಆರ್. ನಗರ, ಮೈಸೂರು 
ಮತ್ತು ನಾಗರೀಕ ಸರಬರಾಜು ನಿಗಮ , ಬೆಂಗಳೂರು 

ಶ್ರೀ ನಂಜುಂಡೇಗೌಡ ರವರ ವರ್ಗಾವಣೆಯಿಂದ 

ತೆರವಾಗುವ ಸ್ಥಳಕ್ಕೆ 
14 . ಶ್ರೀ ಬಸವರಾಜ್ ಮೆಳವಂಕಿ, ತಹಶೀಲ್ದಾರ್‌, ( ಸ್ಥಳ ನಿರೀಕ್ಷಣೆಯಲ್ಲಿ) | ತಹಶೀಲ್ದಾರ್‌, ಚಿಂಚೋಳಿ- ಖಾಲಿ ಹುದ್ದೆಗೆ 
15 . ಶ್ರೀ ರವಿಕುಮಾರ್, ತಹಶೀಲ್ದಾರ್‌, (ಸ್ಥಳ ನಿರೀಕ್ಷಣೆಯಲ್ಲಿ) ಕಛೇರಿ ಸಹಾಯಕರು, ಜಿಲ್ಲಾಧಿಕಾರಿಯವರ ಕಛೇರಿ, 

ಚಿಕ್ಕಬಳ್ಳಾಪುರ 
16 . ಶ್ರೀ ಟಿ.ಎನ್ . ಕೃಷ್ಣಮೂರ್ತಿ, ತಹಶೀಲ್ದಾರ್‌, (ಸ್ಥಳ ನಿರೀಕ್ಷಣೆಯಲ್ಲಿ) ಚುನಾವಣಾ ತಹಶೀಲ್ದಾರ್‌, ಹಾಸನ - ಖಾಲಿ ಹುದ್ದೆಗೆ 
17 . | ಶ್ರೀ ತೇಜಸ್ ಕುಮಾರ್, ತಹಶೀಲ್ದಾರ್‌, ( ಸ್ಥಳ ನಿರೀಕ್ಷಣೆಯಲ್ಲಿ) ವಿಶೇಷ ತಹಶೀಲ್ದಾರ್‌, ಆನೇಕಲ್ 
18 . ಶ್ರೀ ಬಿ.ಆರ್. ಹರೀಶ್, ತಹಶೀಲ್ದಾರ್‌ (ಸ್ಥಳ ನಿರೀಕ್ಷಣೆಯಲ್ಲಿ) ಪುರಸಭಾ ತಹಶೀಲ್ದಾರ್‌, ಜಿಲ್ಲಾಧಿಕಾರಿಯವರ ಕಛೇರಿ, 

ತುಮಕೂರು. 


೭೦೪ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ , ಸೆಪ್ಟೆಂಬರ್ ೧೩ , ೨೦೧೨ 


ಭಾಗ- ೨ 


2. ಸ್ವಂತ ಕೋರಿಕೆ ಮೇಲೆ ವರ್ಗಾವಣೆಗೊಂಡಿರುವವರು ಸೇರುವಿಕೆ ಕಾಲ, ವರ್ಗಾವಣೆ ಹಾಗೂ ಇನ್ನಿತರೆ ಯಾವುದೇ ಭತ್ಯೆಗಳಿಗೆ 

ಣೆಯು ಸಾರ್ವಜನಿಕ ಹಿತದೃಷ್ಟಿಯ ವರ್ಗಾವಣೆಯಾಗಿರುವುದರಿಂದ ನಿಯಮಾನುಸಾರ ಸೇರುವಿಕೆ ಕಾಲ ಹಾಗೂ 
ವರ್ಗಾವಣೆ ಭತ್ಯೆಗೆ ಅರ್ಹರಿರುತ್ತಾರೆ . ವರ್ಗಾವಣೆಯಾಗಿರುವ ಅಧಿಕಾರಿಗಳು ಕೂಡಲೇ ಕರ್ತವ್ಯದಿಂದ ಬಿಡುಗಡೆ ಹೊಂದಿ ವರ್ಗಾವಣೆಗೊಂಡ ಸ್ಥಳದಲ್ಲಿ 
ಕೂಡಲೇ ಕರ್ತವ್ಯಕ್ಕೆ ಹಾಜರಾಗತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಬಿ. ವಿ. ರಾಮಲಿಂಗಯ್ಯ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 1142 

ಕಂದಾಯ ಇಲಾಖೆ (ಸೇವೆಗಳು - 3). 


ಕಾರ್ಮಿಕ ಸಚಿವಾಲಯ 

ತಿದ್ದೋಲೆ 
ಸಂಖ್ಯೆ : ಕಾಣ 267 ಎಲ್ಎಸ್ಐ 2012 , ಬೆಂಗಳೂರು, ದಿನಾಂಕ : 5 - 7 - 2012 


ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಕಾಇ 44 ಎಲ್‌ಎಸ್‌ಐ 2012, ದಿನಾಂಕ : 30 - 5 - 2012 ರಲ್ಲಿ ಹೊರಡಿಸಿದ ಅಧಿಸೂಚನೆಯಲ್ಲಿನ 
ಕ್ರ. ಸಂ . 32ರ ಡಾ | ಪ್ರದೀಪ್ ಎಸ್ . ಇವರನ್ನು ಕಾರಾವಿ ಚಿಕಿತ್ಸಾಲಯ , ಕೋಣನಕುಂಟೆ, ಬೆಂಗಳೂರು ಇಲ್ಲಿಗೆ ನೇಮಕಾತಿ ಮಾಡಿ ಸ್ಥಳ 
ನಿಯುಕ್ತಿಗೊಳಿಸಿರುವುದನ್ನು ಕಾರಾವಿ ಚಿಕಿತ್ಸಾಲಯ , ತುಮಕೂರು ಇಲ್ಲಿಗೆ ಮಾರ್ಪಡಿಸಿದಂತೆ ತಿದ್ದಿ ಓದಿಕೊಳ್ಳತಕ್ಕದ್ದು. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಗೋವಿಂದಸ್ವಾಮಿ 

ಪೀಠಾಧಿಕಾರಿ, 
ಕಾರ್ಮಿಕ ಇಲಾಖೆ ( ಕಾರಾವಿ ಯೋ ( ವೈ ) ಸೇವೆಗಳು). 


ಪಿ . ಆರ್ . 1143 


ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಇ 260 ವಾತೆಸಿ 2011 , ಬೆಂಗಳೂರು, ದಿನಾಂಕ : 6 - 7 - 2012 


ಕ್ರಮ 


ವಾಣಿಜ್ಯ ತೆರಿಗೆ ಇಲಾಖೆಯಲ್ಲಿ ವಾಣಿಜ್ಯ ತೆರಿಗೆ ಜಂಟಿ ಆಯುಕ್ತರಾಗಿ ಕಾರ್ಯ ನಿರ್ವಹಿಸುತ್ತಿರುವ ಈ ಕೆಳಕಂಡ ಅಧಿಕಾರಿಗಳಿಗೆ ವೇತನ ಶ್ರೇಣಿ 
ರೂ . 48900- 1200 - 52500 -1350 - 60600 - 1500- 63600 ರಲ್ಲಿ ವಾಣಿಜ್ಯ ತೆರಿಗೆಗಳ ಅಪರ ಆಯುಕ್ತರಾಗಿ ಸ್ಟಾನಾಪನ್ನ ಬಡ್ತಿ ನೀಡಿ ಅವರ 
ಹೆಸರುಗಳ ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಿಸಲಾಗಿದೆ. 
ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ ಕಾರ್ಯ 

ವಾಣಿಜ್ಯ ತೆರಿಗೆ ಅಪರ ಆಯುಕ್ತರಾಗಿ ಬಡ್ತಿ ಮೇಲೆ 
ಸಂಖ್ಯೆ ನಿರ್ವಹಿಸುತ್ತಿರುವ ಹುದ್ದೆ 

ನೇಮಿಸಿದ ಹುದ್ದೆ 
ಪಿ . ಪುಟ್ಟರಾಜು, ವಾಣಿಜ್ಯ ತೆರಿಗೆ ಜಂಟಿ ಆಯುಕ್ತರು , | ವಾಣಿಜ್ಯ ತೆರಿಗೆ ಅಪರ ಆಯುಕ್ತರು, ( ಗುಪ್ತವಾರ್ತೆ ಮತ್ತು ಸಮನ್ವಯ), 
( ಮನವಿಗಳು ), ಮೈಸೂರು 

ಆಯುಕ್ತರ ಕಛೇರಿ, ಬೆಂಗಳೂರು, ( ಖಾಲಿ ಸ್ಥಾನಕ್ಕೆ) 
ಆರ್. ಜಗದೀಶ್ ಪ್ರಸಾದ್, ವಾಣಿಜ್ಯ ತೆರಿಗೆ ಜಂಟಿ | ವಾಣಿಜ್ಯ ತೆರಿಗೆ ಅಪರ ಆಯುಕ್ತರು ( ಜಿ.ಎಸ್. ಟಿ. ಆಯುಕ್ತರ ಕಛೇರಿ, 
ಆಯುಕ್ತರು, ಮೌಲ್ಯವರ್ಧಿತ ತೆರಿಗೆ ವಿಭಾಗ- 2 , ಬೆಂಗಳೂರು ಬೆಂಗಳೂರು) ( ಶ್ರೀ ಹೆಚ್. ಡಿ. ಅರುಣ್ ಕುಮಾರ್ ಇವರ 

ವರ್ಗಾವಣೆಯಿಂದ ತೆರವಾದ ಸ್ಥಾನಕ್ಕೆ ) 


2 , 


ಶ್ರೀ ಹೆಚ್. ಡಿ. ಅರುಣ್ ಕುಮಾರ್, ವಾಣಿಜ್ಯ ತೆರಿಗೆ ಅಪರ ಆಯುಕ್ತರು ( ಜಿ.ಎಸ್. ಟಿ), ಆಯುಕ್ತರ ಕಛೇರಿ, ಬೆಂಗಳೂರು ಇವರನ್ನು 
ಆಡಳಿತಾತ್ಮಕ ದೃಷ್ಟಿಯಿಂದ ವರ್ಗಾಯಿಸಿ ವಾಣಿಜ್ಯ ತೆರಿಗೆ ಅಪರ ಆಯುಕ್ತರು (ಕಾನೂನು ಮತ್ತು ಕಾರ್ಯನೀತಿ), ಹುದ್ದೆಗೆ ತಕ್ಷಣದಿಂದ ಜಾರಿಗೆ 
ಬರುವಂತೆ ಮತ್ತು ಮುಂದಿನ ಆದೇಶದವರೆಗೆ ನೇಮಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎಂ .ಆರ್. ಚಂದ್ರಶೇಖರಾರಾಧ್ಯ 

ಪೀಠಾಧಿಕಾರಿ , 
ಆರ್ಥಿಕ ಇಲಾಖೆ ( ವಾಣಿಜ್ಯ ತೆರಿಗೆ- 2 ). 


ಪಿ . ಆರ್ , 1144 


ಭಾಗ - ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೩ , ೨೦೧೨ 


೭೦೫ 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 

ಅಧಿಸೂಚನೆ 


ಸಂಖ್ಯೆ : ಸಿಆಸುಇ 237 ಸಿಶಾಸೇ 2010 , ಬೆಂಗಳೂರು, ದಿನಾಂಕ : 27 - 6 - 2012 


2012ನೇ ಸಾಲಿನಲ್ಲಿ 60 ವರ್ಷ ವಯೋಮಿತಿಯು ಪೂರ್ಣಗೊಳ್ಳಲಿರುವ ಕರ್ನಾಟಕ ಸರ್ಕಾರ ಸಚಿವಾಲಯದ ಶಾಖಾಧಿಕಾರಿಯಾದ 
ಶ್ರೀ ಸುಬ್ರಾಯ ಹೆಚ್. ಜಿ . ಇವರ ಜನ್ಮ ದಿನಾಂಕವು 12 - 10 - 1952 ಆಗಿದ್ದು, ಇವರು 60 ವರ್ಷ ವಯೋಮಿತಿಯು ಪೂರ್ಣಗೊಂಡು ದಿನಾಂಕ : 
31 - 10 - 2012ರ ಅಪರಾಹ್ನದಿಂದ ಜಾರಿಗೆ ಬರುವಂತೆ ಸರ್ಕಾರಿ ಸೇವೆಯಿಂದ ನಿವೃತ್ತರಾಗಲಿರುವರು. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎಸ್ .ಎನ್ . ಕೃಷ್ಣಮೂರ್ತಿ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ( ಸಿಬ್ಬಂದಿ). 


ಪಿ . ಆರ್ . 1145 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 

ತಿದ್ದೋಲೆ 
ಸಂಖ್ಯೆ : ಸಿಆಸುಇ 237 ಸಿಶಾಸೇ 2011 , ಬೆಂಗಳೂರು, ದಿನಾಂಕ : 27 - 6 - 2012 


ದಿನಾಂಕ : 19 -10 - 2011ರ ಇದೇ ಸಮ ಸಂಖ್ಯೆಯ ಅಧಿಸೂಚನೆಯ ಕ್ರಮ ಸಂಖ್ಯೆ : 8 ರಲ್ಲಿರುವ ಶ್ರೀ ಪಿ. ನಾಗರಾಜ್, ಶಾಖಾಧಿಕಾರಿ, 
ಸಿಆಸು ಇಲಾಖೆ ( ಸಾಮಾನ್ಯ - ಎ) ಇವರು 2012ನೇ ಸಾಲಿನಲ್ಲಿ 60 ವರ್ಷ ವಯೋಮಿತಿಯು ಪೂರ್ಣಗೊಳ್ಳಲಿರುವ ಕಾರಣ , ಅವರ ಹೆಸರಿನ ಮುಂದೆ 
ದಿನಾಂಕ : 30 - 8- 2012 ಎಂದು ತಪ್ಪಾಗಿ ನಮೂದಾಗಿದ್ದು , ಬದಲಿಗೆ ದಿನಾಂಕ : 31 - 8 -2012ರ ಅಪರಾಹ್ನದಂದು ಜಾರಿಗೆ ಬರುವಂತೆ ಸರ್ಕಾರಿ 
ಸೇವೆಯಿಂದ ನಿವೃತ್ತರಾಗಿಲಿರುವರು ಎಂದು ತಿದ್ದಿಕೊಂಡು ಓದಿಕೊಳ್ಳತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

- ಎಸ್ .ಎನ್. ಕೃಷ್ಣಮೂರ್ತಿ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 1146 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ( ಸಿಬ್ಬಂದಿ). 


HOME SECRETARIAT 

CORRIGENDUM -NOTIFICATION 
No, HD 274 SST 2010 ( P1 ), Bangalore, Dated : 21 - 5 - 2012, 


In modification of the Notification No . HD 274 SST 2010 , dated 2 -5 - 2012 instead of “ Additional Inspector General of 
Police (Internal Security Division ), office of the Director General and Inspector General of Police , Nrupatunga Road, Bangalore” 
the words, “ Additional Director General of Police (ADGP), Internal Security Division , # 60 , KSRP Campus, Richmond Road , 
Bangalore -560 025 ” shall be substituted . 


By Order and in the name of the Governor ofKarnataka , 

PRAKASH Y.K . 
Under Secretary to Government, 
Home Department (Law & Order ). 


P . R . 1147 


ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ: ಪಸಂಮೀ 312 ಪಅಸೇ 2011, ಬೆಂಗಳೂರು, ದಿನಾಂಕ: 30ನೇ ಜೂನ್, 2012 . 


ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ನಿಯೋಜನೆ ಮೇರೆಗೆ ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಿ ಕರ್ತವ್ಯ 
ನಿರ್ವಹಿಸುತ್ತಿದ್ದ ಪಶುಸಂಗೋಪನಾ ಇಲಾಖೆಯ ಈ ಕೆಳಕಂಡ ಸಹಾಯಕ ನಿರ್ದೇಶಕರುಗಳ ಸೇವೆಯನ್ನು ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಪಸಂಮೀ 
312 ಪಆಸೇ 2011 , ದಿನಾಂಕ : 15 - 06 - 2012ರ ಅಧಿಸೂಚನೆಯನ್ವಯ ಮಾತೃ ಇಲಾಖೆಗೆ ಹಿಂಪಡೆದಿದ್ದು, ಸದರಿ ಅಧಿಕಾರಿಗಳಿಗೆ ಸಾರ್ವಜನಿಕ 


೭೦೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೩ , ೨೦೧೨ 


ಭಾಗ - ೨ 


ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅವರ ಹೆಸರುಗಳ ಮುಂದೆ ತೋರಿಸಿರುವ ಸ್ಥಳಗಳಿಗೆ 
ನಿಯುಕ್ತಿಗೊಳಿಸಿ ಆದೇಶಿಸಿದೆ : 


ಕ್ರ. ಸಂ . 


* ಅಧಿಕಾರಿಯ ಹೆಸರು ಮತ್ತು ಪದನಾಮ 


1) 


ಡಾ|| ಶಶಿಕುಮಾರ್ 
ಸಹಾಯಕ ನಿರ್ದೇಶಕರು 


ನಿಯುಕ್ತಿಗೊಳಿಸಿದ ಸ್ಥಳ 
ಸಹಾಯಕ ನಿರ್ದೇಶಕರು, 
ಪಶು ಆಸ್ಪತ್ರೆ, ಹುಣಸಗಿ, ಸುರಪುರ ತಾಲ್ಲೂಕು, ಯಾದಗಿರಿ ಜಿಲ್ಲೆ. 


ಡಾ || ಕೆ. ವಿ . ನಾಗರಾಜು 
ಸಹಾಯಕ ನಿರ್ದೇಶಕರು 


ಸಹಾಯಕ ನಿರ್ದೇಶಕರು, 
ಪಶು ಆಸ್ಪತ್ರೆ, ಅಫಜಲ್‌ಪುರ, ಗುಲ್ಬರ್ಗಾ ಜಿಲ್ಲೆ. 


ಡಾ|| ರಾಮಚಂದ್ರರೆಡ್ಡಿ 
ಸಹಾಯಕ ನಿರ್ದೇಶಕರು 


ಡಾ|| ಎಂ . ಅಶ್ವಥಪ್ಪ 
ಸಹಾಯಕ ನಿರ್ದೇಶಕರು 
ಡಾ|| ಬಿ. ಎಂ . ಷಡಕ್ಷರಮೂರ್ತಿ 
ಸಹಾಯಕ ನಿರ್ದೇಶಕರು 


ಡಾ|| ಬಿ . ಕೃಷ್ಣಾ ರೆಡ್ಡಿ 
ಸಹಾಯಕ ನಿರ್ದೇಶಕರು 


ಸಹಾಯಕ ನಿರ್ದೇಶಕರು, 
ಪಶು ಆಸ್ಪತ್ರೆ, ಚಿಂಚೋಳಿ, ಗುಲ್ಬರ್ಗಾ ಜಿಲ್ಲೆ. 
ಸಹಾಯಕ ನಿರ್ದೇಶಕರು, 
ಪಶು ಆಸ್ಪತ್ರೆ , ಬಸವಕಲ್ಯಾಣ, ಬೀದರ್ ಜಿಲ್ಲೆ. 
ಸಹಾಯಕ ನಿರ್ದೇಶಕರು, 
ಪಶು ಆಸ್ಪತ್ರೆ, ಔರಾದ್, ಬೀದರ್ ಜಿಲ್ಲೆ. 
ಸಹಾಯಕ ನಿರ್ದೇಶಕರು, 
ಪಶು ಆಸ್ಪತ್ರೆ , ಕಡಗಂಜೆ, ಅಳಂದ ತಾಲ್ಲೂಕು ಗುಲ್ಬರ್ಗಾ ಜಿಲ್ಲೆ. 
ಸಹಾಯಕ ನಿರ್ದೇಶಕರು, 
ಪಶು ಆಸ್ಪತ್ರೆ, ಚಿತ್ತಾಪುರ, ಗುಲ್ಬರ್ಗಾ ಜಿಲ್ಲೆ. 
ಸಹಾಯಕ ನಿರ್ದೇಶಕರು, 
ಪಶು ಆಸ್ಪತ್ರೆ , ಗುರುಮಿತ್ಕಲ್ ಯಾದಗಿರಿ ತಾಲ್ಲೂಕು ಯಾದಗಿರಿ ಜಿಲ್ಲೆ . 
ಸಹಾಯಕ ನಿರ್ದೇಶಕರು, 
ಪಶು ಆಸ್ಪತ್ರೆ, ಶಹಾಪುರ , ಯಾದಗಿರಿ ಜಿಲ್ಲೆ . 


ಡಾ|| ವಿಜಯಪ್ರಕಾಶ್ 
ಸಹಾಯಕ ನಿರ್ದೇಶಕರು 


ಡಾ | ಡಿ . ಎಫ್ . ಹವಾಲ್ದಾರ್ 
ಸಹಾಯಕ ನಿರ್ದೇಶಕರು 


ಡಾ|| ಜಯರಾಮ್ ಕೆ. ಚವ್ಹಾಣ್, 
ಸಹಾಯಕ ನಿರ್ದೇಶಕರು 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಸರಸಾ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಶುಸಂಗೋಪನೆ & ಮೀನುಗಾರಿಕೆ ಇಲಾಖೆ ( ಪಶುಸಂಗೋಪನೆ) 


ಪಿ . ಆರ್ . 1149 


ಸಹಕಾರ ಸಚಿವಾಲಯ 

ಅಧಿಕೃತ ಜ್ಞಾಪನ 
ಸಂಖ್ಯೆ: ಸಇ 131 ರವಿ 2011, ಬೆಂಗಳೂರು, ದಿನಾಂಕ: 29ನೇ ಜೂನ್, 2012 . 
ಸರ್ಕಾರದ ಇಲಾಖೆಗಳ ಕಾರ್ಯವೈಖರಿ ಬಗೆಗಿನ ಟೀಕೆ ಟಿಪ್ಪಣಿಗಳಿಗೆ ಸಂಬಂಧಿಸಿದಂತೆ ಇಲಾಖೆಯ ಸ್ಪಷ್ಟಿಕರಣ ನೀಡುವ 
ಕುರಿತು ಶ್ರೀ ಆರ್. ಎಸ್ . ಇಟಗಿ, ಸರ್ಕಾರದ ಉಪಕಾರ್ಯದರ್ಶಿ , ಸಹಕಾರ ಇಲಾಖೆ, ಇವರನ್ನು ಸಹಕಾರ ಇಲಾಖೆಯ ನೋಡಲ್ 
ಅಧಿಕಾರಿಯನ್ನಾಗಿ ನೇಮಿಸಲಾಗಿದೆ. 

ದೂರವಾಣಿ ಸಂಖ್ಯೆ : 22353951 , 22032521 


ಇ -ಮೇಲ್ ವಿಳಾಸ : deputysecretary @ ymail . com 


ಸಿ . ಕೆ . ವಾಸುದೇವ ಮೂರ್ತಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಸಹಕಾರ ಇಲಾಖೆ. 


ಪಿ . ಆರ್ . 1148 


ಭಾಗ - ೨ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ , ಸೆಪ್ಟೆಂಬರ್ ೧೩ , ೨೦೧೨ 


೭೦೭ 


ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ವಾಕೈ 17 ಜಕೈಸೇ 2012 ( ಭಾಗ ), ಬೆಂಗಳೂರು, ದಿನಾಂಕ : 30ನೇ ಜೂನ್, 2012. 
ಶ್ರೀ ಸಿ. ಎಸ್ . ಯೋಗೇಶ್, ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ರಾಜ್ಯ ಜವಳಿ ಮೂಲ ಸೌಲಭ್ಯ ಅಭಿವೃದ್ಧಿ ನಿಗಮ ನಿಯಮಿತ, 
ಬೆಂಗಳೂರು ಇವರನ್ನು ಈ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ರಾಜ್ಯ ಸಹಕಾರ 
ಕೈಮಗ್ಗ ನೇಕಾರರ ಮಂಡಳ, ನಿಯಮಿತ (ಕಾವೇರಿ ಹ್ಯಾಂಡ್ ಲೂಮ್ಸ್) ಬಸವನಗುಡಿ, ಬೆಂಗಳೂರು ಈ ಹುದ್ದೆಗೆ ವರ್ಗಾಯಿಸಿ ನೇಮಿಸಲಾಗಿದೆ. 

- ಶ್ರೀ ವಿಜಯಕುಮಾರ್ ಬಿ . ನಿರಾಳೆ, ಯೋಜನಾ ನಿರ್ದೇಶಕರು, ಕೈಮಗ್ಗ ಮತ್ತು ಜವಳಿ ಇಲಾಖೆ, ಕೇಂದ್ರ ಕಛೇರಿ, ಬೆಂಗಳೂರು ಇವರನ್ನು 
ಈ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ರಾಜ್ಯ ಜವಳಿ ಮೂಲ ಸೌಲಭ್ಯ 
ಅಭಿವೃದ್ಧಿ ನಿಗಮ ನಿಯಮಿತ, ಬೆಂಗಳೂರು ಈ ಹುದ್ದೆಯ ಕಾರ್ಯಭಾರವನ್ನು ವಹಿಸಲು ಹೆಚ್ಚುವರಿ ಪ್ರಭಾರದಲ್ಲಿ ನೇಮಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ದೇವೋಜಿ ರಾವ್ , 

ಪೀಠಾಧಿಕಾರಿ ( ಜವಳಿ) , 
ಪಿ . ಆರ್ . 1150 

ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆ. 


ಕಂದಾಯ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಕಂಇ 39 ಎಟಿಎಸ್ 2012 ( ಭಾಗ - 2), ಬೆಂಗಳೂರು, ದಿನಾಂಕ: 06ನೇ ಜುಲೈ , 2012. 
ಶ್ರೀಮತಿ ಸಿ. ಡಿ. ಗೀತಾ, ತಹಶೀಲ್ದಾರ್‌, ಗಂಗಾವತಿ ತಾಲ್ಲೂಕು, ಕೊಪ್ಪಳ ಜಿಲ್ಲೆ ಇವರನ್ನು ತಹಶೀಲ್ದಾರ್‌, ರೋಣ ತಾಲ್ಲೂಕು, ಗದಗ ಜಿಲ್ಲೆ 
ಇಲ್ಲಿಗೆ ವರ್ಗಾಯಿಸಿರುವ ಆದೇಶವನ್ನು ರದ್ದುಪಡಿಸಿ, ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಈ ಹಿಂದಿನ ಗಂಗಾವತಿ 
ತಾಲ್ಲೂಕು ತಹಶೀಲ್ದಾರ್ ಹುದ್ದೆಯಲ್ಲಿಯೇ ಮುಂದುವರೆಸಿ ಆದೇಶಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಬಿ . ವಿ. ರಾಮಲಿಂಗಯ್ಯ , 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಕಂದಾಯ ಇಲಾಖೆ (ಸೇವೆಗಳು - 3). 


ಪಿ . ಆರ್ . 1151 


ಕಂದಾಯ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಕಂಇ 39 ಎಟಿಎಸ್ 2012 ( ಭಾಗ - 2), ಬೆಂಗಳೂರು, ದಿನಾಂಕ: 06ನೇ ಜುಲೈ, 2012 . 


ಕಂದಾಯ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ತಹಶೀಲ್ದಾರ್‌ ವೃಂದದ ಈ ಕೆಳಕಂಡ ಅಧಿಕಾರಿಗಳನ್ನು ಸಾರ್ವಜನಿಕ/ 
ಆಡಳಿತ ಹಿತದೃಷ್ಟಿಯಿಂದ ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ ಸ್ಥಳಕ್ಕೆ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ವರ್ಗಾಯಿಸಿ ಆದೇಶಿಸಿದೆ. 


ಕ್ರ. ಸಂ . | 


ತಹಶೀಲ್ದಾರರ ಹೆಸರು ಮತ್ತು ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವ ಸ್ಥಳ 


ವರ್ಗಾಯಿಸಿ ನೇಮಿಸಿದ ಸ್ಥಳ 


1. 


ಶ್ರೀ ಹೆಚ್ . ಪಿ. ನಾಗರಾಜು, 
ತಹಶೀಲ್ದಾರ್‌, ಸಂಡೂರು ತಾಲ್ಲೂಕು. 


ತಹಶೀಲ್ದಾರ್‌, ಸಿರಗುಪ್ಪ ತಾಲ್ಲೂಕು, ಬಳ್ಳಾರಿ ಜಿಲ್ಲೆ - 
ಶ್ರೀ ಎಂ . ಎನ್. ಮಂಜುನಾಥ್, ಇವರ ವರ್ಗಾವಣೆಯಿಂದ 
ತೆರವಾದ ಹುದ್ದೆಗೆ. 


ತಹಶೀಲ್ದಾರ್‌, ಧಾರವಾಡ ತಾಲ್ಲೂಕು 
ಶ್ರೀರವೀಂದ್ರ ಕರಲಿಂಗನವರ ಇವರ ಜಾಗಕ್ಕೆ . 


ಶ್ರೀ ಶಿವಪ್ಪ ಯಲ್ಲಪ್ಪ ಭಜಂತ್ರಿ, 
ತಹಶೀಲ್ದಾರ್‌, ಖಾನಾಪುರ ತಾಲ್ಲೂಕು, ಬೆಳಗಾವಿ ಜಿಲ್ಲೆ 
ಶ್ರೀಮತಿ ಶಾರದಾ ಸಿ. ಕೋಲಕಾರ, 
ತಹಶೀಲ್ದಾರ್‌ ( ಸ್ಥಳ ನಿರೀಕ್ಷಣೆಯಲ್ಲಿ). 


ವರ್ಗಾವಣೆ ಆದೇಶದಲ್ಲಿರುವ ಶ್ರೀಮತಿ ಸಿ. ಡಿ . ಗೀತಾ, 
ತಹಶೀಲ್ದಾರ್‌, ಹಳಿಯಾಳ ಇವರ ಸ್ಥಳಕ್ಕೆ . 


೭೦೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೩ , ೨೦೧೨ 


ಭಾಗ - ೨ 


ಕ್ರ ಸಂ . 


ವರ್ಗಾಯಿಸಿ ನೇಮಿಸಿದ ಸ್ಥಳ 


4 , 


ತಹಶೀಲ್ದಾರರ ಹೆಸರು ಮತ್ತು ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವ ಸ್ಥಳ 
ಶ್ರೀಮತಿ ಸಿ. ಡಿ. ಗೀತಾ, ತಹಶೀಲ್ದಾರ್‌, 
ಹಳಿಯಾಳ (ಇವರ ವರ್ಗಾವಣೆ ಆದೇಶವನ್ನು ಮಾರ್ಪಡಿಸಿ). 


ತಹಶೀಲ್ದಾರ್‌, ರೋಣ - ಖಾಲಿ ಹುದ್ದೆ. 


5 . 


ತಹಶೀಲ್ದಾರ್ , ಗುಡಿಬಂಡೆ - ಖಾಲಿ ಹುದ್ದೆ. 


ಶ್ರೀ ಮಹೇಶ್ ಬಾಬು, 
ತಹಶೀಲ್ದಾರ್‌ (ಸ್ಥಳ ನಿರೀಕ್ಷಣೆಯಲ್ಲಿ). 
ಶ್ರೀ ಎಸ್. ಡಿ. ಗಣಾಚಾರಿ, 
ತಹಶೀಲ್ದಾರ್‌ ( ಸ್ಥಳ ನಿರೀಕ್ಷಣೆಯಲ್ಲಿ) 


6. 


ಶ್ರೀ ರೇಣುಕಾ ಪ್ರಸಾದ್, ತಹಶೀಲ್ದಾರ್‌, ಗದಗ, ಇವರ ಸ್ಥಳಕ್ಕೆ. 


2. ಸ್ವಂತ ಕೋರಿಕೆ ಮೇಲೆ ವರ್ಗಾವಣೆಗೊಂಡಿರುವವರು ಸೇರುವಿಕೆ ಕಾಲ , ವರ್ಗಾವಣೆ ಹಾಗೂ ಇನ್ನಿತರೆ ಯಾವುದೇ ಭತ್ಯೆಗಳಿಗೆ 
ಅರ್ಹರಿರುವುದಿಲ್ಲ. ಉಳಿದ ವರ್ಗಾವಣೆಯು ಸಾರ್ವಜನಿಕ ಹಿತದೃಷ್ಟಿಯ ವರ್ಗಾವಣೆಯಾಗಿರುವುದರಿಂದ ನಿಯಮಾನುಸಾರ ಸೇರುವಿಕೆ ಕಾಲ ಹಾಗೂ 
ವರ್ಗಾವಣೆ ಭತ್ಯೆಗೆ ಅರ್ಹರಿರುತ್ತಾರೆ. ವರ್ಗಾವಣೆಯಾಗಿರುವ ಅಧಿಕಾರಿಗಳು ಕರ್ತವ್ಯದಿಂದ ಬಿಡುಗಡೆ ಹೊಂದಿ ವರ್ಗಾವಣೆಗೊಂಡ ಸ್ಥಳದಲ್ಲಿ ಕೂಡಲೇ 
ಕರ್ತವ್ಯಕ್ಕೆ ಹಾಜರಾಗತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಬಿ. ವಿ. ರಾಮಲಿಂಗಯ್ಯ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 1152 

ಕಂದಾಯ ಇಲಾಖೆ (ಸೇವೆಗಳು - 3). 


qCL 


ಶಿಕ್ಷಣ ಸಚಿವಾಲಯ 

ತಿದ್ದುಪಡಿ ಆದೇಶ 
ಸಂಖ್ಯೆ : ಇಡಿ 216 ಎಸ್ಒಹೆಚ್ 2012 , ಬೆಂಗಳೂರು, ದಿನಾಂಕ: 13ನೇ ಜುಲೈ , 2012. 
ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಇಡಿ 40 ಎಸ್‌ಪಿಹೆಚ್ 2010, ದಿನಾಂಕ : 27- 11 -2010ರ ಅನುಬಂಧದ ಕ್ರಮ ಸಂಖ್ಯೆ: 534 ರಲ್ಲಿರುವ 
“ಜಿ.ವೀರಪ್ಪನ್ ” ಎಂಬುದನ್ನು “ಜಿ. ವಿರುಪಣ್ಣ” ಎಂದು ತಿದ್ದಿ ಓದಿಕೊಳ್ಳತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಹೆಚ್. ಟಿ. ಜಯರಾಂ, 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ . ಆರ್ . 1153 

ಶಿಕ್ಷಣ ಇಲಾಖೆ [ ಪ್ರೌಢ]. 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಆಕುಕ 321 ಪಿಐಎಂ 2012 , ಬೆಂಗಳೂರು, ದಿನಾಂಕ : 30ನೇ ಜೂನ್, 2012 . 


ಔಷಧ ಮತ್ತು ಕಾಂತಿವರ್ಧಕ ಕಾಯ್ದೆ 1940ರ ಸೆಕ್ಷೆನ್ 33 - ಎಫ್ ಹಾಗೂ ನಿಯಮಾವಳಿ 1945ರ ನಿಯಮ 44ರನ್ವಯ . 
ಡಾ|| ಎಸ್. ಪ್ರಭಾಕರ್ , ವೈಜ್ಞಾನಿಕ ಸಹಾಯಕ, ಔಷಧ ಪರೀಕ್ಷಾ ಪ್ರಯೋಗಾಲಯ , ಆಯುಷ್ ಇಲಾಖೆ ಇವರನ್ನು , ತಕ್ಷಣದಿಂದ ಜಾರಿಗೆ ಬರುವಂತೆ 
ಹಾಗೂ ವೈಜ್ಞಾನಾಧಿಕಾರಿಗಳ ಹುದ್ದೆ ಭರ್ತಿಯಾಗುವವರೆಗೆ “ ಸರ್ಕಾರಿ ವಿಶ್ಲೇಷಕರು ” ಎಂದು ನೇಮಕ ಮಾಡಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

- ಕೆ. ಎನ್ . ಹರಿಣಿಯಮ್ಮ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ( ವೈದ್ಯಕೀಯ ಶಿಕ್ಷಣ). 


ಪಿ . ಆರ್ . 1154 


